ಕರ್ನಾಟಿಕ ವಿಧಾನ ಪರಿಷತ್ತು 


“1 ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 1212 oe 
2) ಸದಸ್ಯರಹೆಸರು ಶ್ರೀ ಬಿಕೆ. ಹರಿಪ್ರಸಾದ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
| 3) ಉತ್ತರಿಸಬೇಕಾದ ದಿನಾಂಕ 22-09-2021 
4) ಉತ್ತರಿಸಬೇಕಾದ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
' ಜಲಸಾರಿಗೆ ಸಚಿವರು 
| ಶ್ನೆ SN ತ್ತರ 
೨) |ದಕಿಣ ಕನ್ನಡ, ಉಡುಪಿ, ಉತ್ತರ ದವಾ ಕನ್ನಡ, ಉಡುಪಿ, ಉತ್ತರ ಕನ್ನಡ (ಕರಾವಳಿ) ಜಿಲ್ಲೆಗಳಲ್ಲಿ 
ಕನ್ನಡ (ಕರಾವಳಿ) ಜಿಲ್ಲೆಗಳಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಂಡಿರುವ ಯೋಜನೆಗಳ 
ಮೀನುಗಾರಿಕೆ ಇಲಾಖೆಯಿಂದ ವಿವರಗಳನ್ನು ಅನುಬಂಧ:-1 ರಲ್ಲಿ ನೀಡಲಾಗಿದೆ. 
ಅನುಷ್ಠಾನಗೊಳಿಸಿದ ಯೋಜನೆ 
; ಗಳಾವುವು; 
| (ಸಂಪೂರ್ಣವಾದ ಮಾಹಿತಿ 
ನೀಡುವುದು) 
ಅ) | ಸದರಿ ಜಿಲ್ಲೆಗಳಲ್ಲಿ 2017-2018, ದರಿ ಜಲ್ಲೆಗಳಲ್ಲಿ ಮತ್ತ್ಯ್ಯಾಶ್ರುಯ ಯೋಜನೆ ಅಡಿಯಲ್ಲಿ 
2018-2019, 2019-2020, 2020- | ಮಂಜೂರಾಗಿರುವ ಮನೆಗಳ ವಿವರ ಕೆಳಕಂಡಂತಿದೆ:- 
21 2021-22ನೇ. ಸಾಲ್ಲಿನಲ್ಲಿ | _ 
ಮತ ಯೋಜನೆ ಅಡಿಯಲ್ಲಿ ಜಲ್ಲೆ L ಮಂಜೂರಾದ ಮನೆಗಳ ಸಂಖ್ಯ 
| | ಮಂಜೂರಾಗಿರುವಮನೆಗಳಷ್ಟು: 2017-18 | 2018-19 | 2019-20 | 2020-21 2021-22 
ದಕ್ಷಿಣ 36 305 - - - 
Kes “4 | 640 EE 
| ಉತ್ತರ 70 175 - - SN 
[ಕನ್ನಡ | _ _ 
ಬ ಸದರಿ ಜಿಲ್ಲೆಗಳಲ್ಲಿ ಮೀನು ಡಾ ಜಗಳಲ್ನಿ ಮೇನು ಉತ್ಪಾದನೆ ಹೆಚ್ಜೆಸುವುದಕೆ, 
ಉತ್ಪಾದನೆ ಹೆಚ್ಚಿಸುವುದಕ್ಕೆ | ಸರ್ಕಾರದಿಂದ ಕೈಗೊಂಡ ಕ್ರಮಗಳ ವಿವರಗಳನ್ನು ಅನುಬಂಧ-2 ರಲ್ಲಿ 
ಸರ್ಕಾರ ಕೈಗೊಂಡ ಕ್ರಮಗಳೇನು; ನೀಡಲಾಗಿದೆ. 
| (ಸಂಪೂರ್ಣವಾದ ಮಾಹಿತಿ 
ನೀಡುವುದು) 


2. 


- 


i 


'ಸದರಿ ಜಿಲ್ಲೆಗಳಲ್ಲಿ ಮತ್ಕ್ಯಾಶ್ರಯ 


ಯೋಜನೆಯಡಿಯಲ್ಲಿ 


ಮಂಜೂರು ಮಾಡಿರುವ 


ಫಲಾನುಭವಿಗಳ ಆಯ್ಕೆಗೆ 
ಅಮಸರಿಸಲಾಗಿರುವ 


ಮಾನದಂಡಗಳೇನು? 


(ಸಂಪೂರ್ಣವಾದ ಮಾಹಿತಿ 


| ಒದಗಿಸುವುದು 


ನ್‌ 
Rd 


ಮತ್ತ್ಯಾಶ್ರಯ ಯೋಜನೆಯನ್ನು ಅನುಷ್ಠಾನಗೊಳಿಸಲು 
ಅನುಸರಿಸುತಿರುವ ಮಾನದಂಡಗಳು ಈ ಕೆಳಗಿನಂತಿರುತ್ತವೆ. 


1 ಫಲಾನುಭವಿಯು ಹುಟ್ಟು/ವೃತ್ತಿಯಲ್ಲಿ |. 

ಮೀನುಗಾರನಾಗಿರಬೇಕು. ಮೀನುಗಾರಿಕೆಗೆ ಪೂರಕವಾದ" 
ಚಟುವಟಿಕೆಗಳಲ್ಲಿ  ತೊಡಗಿರುವವರನ್ನು ಸಹ ಆಯ್ಕೆ 
ಮಾಡಬಹುದಾಗಿದೆ." 


ಫಲಾನುಭವಿಯು ವಿವಾಹಿತನಾಗಿರಬೇಕು. 
3) ಫಲಾನುಭವಿಯು ಸ್ವಂತ ನಿವೇಶನ ಹೊಂದಿರತಕ್ಕದ್ದು. 


4) ಫಲಾನುಭವಿಯು ಸ್ಥಭೀಯ ಮೀನುಗಾರರ ಸಹಕಾರ ಸಂಘದ 
ಸದಸ್ಯನಾಗಿರಬೇಕು. ಇಲ್ಲದಿದ್ದಲ್ಲಿ ಕಳೆದ ಮೂರು ವರ್ಷಗಳಿಂದ 
ಮೀನುಗಾರಿಕೆಯಲ್ಲಿ ತೊಡಗಿರುವ ಬಗ್ಗೆ ಸಂಬಂಧಿಸಿದ | 
ಮೀನುಗಾರಿಕ ಸಹಾಯಕ ನಿರ್ದೇಶಕರು ರವರು 
ದೃಢೀಕರಿಸಬೇಕು. 


5) ಫಲಾನುಭವಿಯು ಸರ್ಕಾರದ ಇತರೆ ವಸತಿ ಯೋಜನೆಯಡಿ 
ಸೌಲಭ್ಯವನ್ನು ಪಡೆದಿರಬಾರದು. ಈ ಬಗ್ಗೆ ಸಂಬಂಧಪಟ್ಟ ' 
ಗ್ರಾಮ ಪಂಚಾಯಿತಿ, ಮುನಿಸಿಪಾಲಿಟಿ, ನಗರಸಭೆ ಮುಂತಾದ | 
ಸಂಸ್ಥೆಗಳಿಂದ ದೃಢೀಕರಣ ಹೊಂದಿರತಕ್ಕದ್ದು. 


6 ಫಲಾನುಭವಿಯು ಆರ್ಥಿಕವಾಗಿ ಹಿಂದುಳಿದವರಾಗಿರತಕ್ಕದ್ದು. 


ಸಂಖ್ಯೆ: ಪಸಂಮೀ ಇ-260 ಮೀಇಯೋ 201 


N - ಫಂ” 
(ಫಸ್ಟ್‌, 
ಮೀನುಗಾರಿಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


. ತಾನ್ಯ ಅದಾನಿ ಜಿಲ pe ಮ್‌ ಇ. ಲಿಶಿಹಣಾದ್‌ ( ಎಧಾನಿಸೌಟೆಂಣದಲ 
'ಯಿನಾಂತೆಂತೆರಾವಿಎನಿ) ಸ ಕ್ಥೆ ಹುರುೂನ ಹಣೆ ಸಣ; (೭1೨ರ 


ಅನುಬಂಧ-01 


ಕರಾವಳಿ ಜಿಲ್ಲೆಗಳಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಅನುಷ್ಠಾ )ನಗೊಂಡಿರುವ ಯೋಜನೆಗಳ ವಿಜರ 


p; 
ಜಲಸಂಪನ್ಮೂಲಗಲಲ್ಲಿ.-ಸಿಣಡಿ. ಮತ್ತು ಹಿನ್ನೀರು. ಮೀನು ಕೃಷಿಯನ್ನು ಪ್ರೋತ್ಸಾಹಿಸಲು ಪ್ರತಿ ಹೆಕ್ಟೇರ್‌ ವಿಸ್ಟೀರ್ಣಕ್ಕೆ 
) ಲಕ್ಷ ರೂಗಳ ಘಟಕ ವೆಚ್ಚಕ್ಕೆ ಶೇ.50 ರಷ್ಟು ಸಹಾಯಧನ ನೀಡಲಾಗುತ್ತಿದೆ. 

2. ಜಲಾಶಯಗಳಲ್ಲಿ ಮೀನು ಮರಿ ಬಿತ್ತನೆ 
ರಾಜ್ಯದ ಆಯ್ದ ಜಲಾಶಯಗಳಲ್ಲಿ ಬೆರಳುದ್ದದ ಮೀನು ಮರಿ (Advanced fingerings) ಬಿತ್ತನೆ ಮಾಡುವ 
ಮೂಲಕ ಮೀನುಗಾರಿಕೆ ಅಭಿವೃದ್ದಿ ಕೈಗೊಳ್ಳುಲಾಗುತ್ತಿ ತಿದೆ. ಅಗತ್ಯವಾದ ಬೆರಳುದ್ದದ ಮೀನುಮರಿಗಳನ್ನು 


1 P ಬ ಲ್ಲ ಫಿ 3 


ನೊಂದಾಯಿತ ಮೀನುಮರಿ ಸಾಕಾಣಿಕೆದಾರರಿಂದ ಸರ್ಕಾರವು ನಿಗದಿಪಡಿಸಿದ ದರದಲ್ಲಿ ಖರೀದಿಸಲಾಗುತ್ತಿದೆ. 


[397 


. ನೀಲಿ ಕ್ರಾಂತಿ) PMMSY - ಮೀನುಗಾರಿಕೆ ಸಮಗ್ರ ಅಭಿವೃದ್ಧಿ ಮತ್ತು ನಿರ್ವಹಣೆ (ಕೇಂದ್ರ ಷುರಸ್ತ ಸ್ನತ ಯೋಜನೆ) 


ಮೀನುಗಾರಿಕೆಯ ಸರ್ವತೋಮುಖ ಅಭಿವೃದ್ದಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ 
ಯೊಜನೆಯಡಿ ಒಳನಾಡು ಮೀನುಗಾರಿಕೆ ಮತ್ತು ಜಲಕೃಷಿ ಅಭಿವೃದ್ಧಿ, ಅಲಂಕಾರಿಕಾ ಮತ್ತು ಮನರಂಜನಾ 
ಮೀನುಗಾರಿಕೆ ಅಭಿವೃದ್ಧಿ, ನೂತನ ತಂತ್ರಜ್ಞಾನ ಅಳವಡಿಕೆ, ಹಿಡುವಳಿ ನಂತರದ ಶೀತಲ ಸರಪಳಿ ಮೂಲ 
ಸೌಕರ್ಯ, ಮೀನು ಆಹಾರ ತಯಾರಿಕಾ ಘಟಕ, ಮೀನುಮಾರುಕಟ್ಟೆಗಳು ಮತ್ತು ಮಾರಾಟ ಮೂಲ ಸೌಕರ್ಯ 
| - ಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. ಸದರಿ ಯೋಜನೆಯಡಿ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಘಟಕ 
i ವೆಚ್ಚದ ಶೇಕಡ.40' ರಷ್ಟು ಸಹಾಯಯಧನ ಹಾಗೂ ಮಹಿಳೆಯರು, ಪರಿಶಿಷ್ಠ ಜಾತಿ ಮತ್ತು" ಪರಿಶಿಷ್ಠ ಪರಗಡದ್‌ 
ಫಲಾನುಭವಿಗಳಿಗೆ ಘಟಕ ವೆಚ್ಚದ ಶೇಕಡ. 60 ರಷ್ಟು ಸಹಾಯಯಧನ ವನ್ನು ನೀಡಲಾಗುತ್ತಿದೆ. 
3. ಸಂಕಷ್ಠ ಪರಿಹಾರ ನಿಧಿಗೆ ಅಂಶಬಾನಗಳು : 
ಸಂಕಷ್ಟ ಪರಿಹಾರ ನಿಧಿಗೆ ಸರ್ಕಾರದಿಂದ ಮೂಲ ಬಂಡವಾಳ ನೀಡುವ ಸಲುವಾಗಿ ಆಯವ್ಯಯದಲ್ಲಿ ಅವಕಾಶ 
ಕಲಿಸಲಾಗಿದೆ. ಈ ನಿಧಿಯಿಂದ ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ನೈಸರ್ಗಿಕ ವಿಕೋಪಗಳಿಂದ ಮರಣ 
ಹೊಂದಿದ ಮೀನುಗಾರರ ಆವಲಂಬಿತರಿಗೆ ಹಾಗೂ ಶಾಶ್ವತ ಅಂಗವಿಕಲರಾದ ಮೀನುಗಾರರಿಗೆ ರೂ.3.00 ಲಕ್ಷ 
ಪರಿಹಾರ ಮತ್ತು ಭಾಗಶಃ ಅಂಗವಿಕಲರಾದವರಿಗೆ ರೂ.1.00 ಲಕ್ಷ ಪರಿಹಾರ ನೀಡಲು ಹಾಗೂ ಬಲೆಹಾನಿ, 
ದೋಣಿಹಾನಿ ಮತ್ತು ವೈದ್ಯಕೀಯ ವೆಚ್ಚಗಳಿಗೆ ಗರಿಷ್ಠ ರೂ.00 ಲಕ್ಷ ಮೀನುಗಾರಿಕೆ ಬಂದರು/ ಇಳಿದಾಣ 
ಆಂದ್ರದಲ್ಲಿ ಕೆಲಸದಲ್ಲಿದ್ದಾಗ ಮರಣ ಹೊಂದಿದಲ್ಲಿ ರೂ.1.00 ಲಕ್ಷ, ಸಮುದ್ರದಲ್ಲಿ ಮೀನುಗಾರಿಕೆಗೆ ಹೋದಾಗ 
ಅನಾರೋಗ್ಯದಿಂದ ಮರಣ ಹೊಂದಿದಲ್ಲಿ ರೂ.200 ಲಕ್ಷ, ನೆರವು ನೀಡಲು ಅವಕಾಶವಿದೆ. ಸಮುದ್ದದಲ್ಲಿ 
ಮೀನುಗಾರಿಕೆ ಮಾಡುವಾಗ ಪ್ರಕೃತಿ . ವಿಕೋಪದಿಂದ ದೋಣಿ ಅವಘಡದಿಂದ ಮೃತರಾದ ಮೀನುಗಾರರ 
ಕುಟುಂಬದವರಿಗೆ ರೂ 6.00 ಲಕ್ಷ ಪರಿಹಾರ ನೀಡಲಾಗುತ್ತಿದೆ. 


4. ಸಾಂಪ್ರದಾಯಕ ದೋಣಿಗಳಿಗೆ ಸೀಮೆಎಣ್ಣೆ ಸರಬರಾಜು: 
ಸಾಂಪ್ರದಾಯಿಕ ದೋಣಿಗಳಿಗೆ ಪಡಿತರ ದರದಲ್ಲಿ 300 ಲೀಟರ್‌ ಸೀಮೆ ಏಣ್ಣೆಯನ್ನು ಸರಬರಾಜು ಮಾಡಲು 
ಅವಕಾಶ ಕಲ್ಲಿಸಲಾಗಿದೆ, 


5. ಮೀನುಗಾರಿಕೆ ದೋಣಿಗಳಿಗೆ ಡೀಸಲ್‌ ಮಾರಾಟ ತೆರಿಗೆ ಮರುಪಾವತಿ 
2021-22ನೇ ಸಾಲಿನಿಂದ ಯಾಂತ್ರೀಕೃತ ಡೋಣಿಗಳಿಗೆ 15 ಲಕ್ಷ ಕಿಲ ಟೋಲೀಟರ್‌ ಡೀಸೆಲ್‌ ಡೆಲಿವರಿ 
ಪಾಯಿಂಟ್‌ನ್‌ ಯೇ ಕರರಹಿತ ದರದಲ್ಲಿ ವಿತರಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. 

6. ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ವಿತರಣೆ 

೩. ಕರಾವಳಿ ಮತ್ತು ಒಳವಾಡಿನಲ್ಲಿ ಸಾಂಪ್ರದಾಯಿಕ ಮೀನುಗಾರರಿಗೆ ಮೀನು ಹಿ 
ಪೂರಕ ಸಾಮಗ್ರಿಗಳನ್ನು ಕಿಟ್‌ ರೂಪದಲ್ಲಿ ಖರೀದಿಸಲು ಅವಕಾಶ ಮಾಡಲಾಗಿದೆ. ಈ. ಯೋಜನೆಯ ಘಟಕ 


ವೆಚ್ಚ ಗರಿಷ್ಠ ರೂ.10.000 ಗಳಾಗಿದ್ದು, ಶೇ.100 ರಷ್ಟು ಸಹಾಯಭನ ನೀಡಲು ಅವಕಾಶ ಮಾಡಲಾ 


b. ಮೀನು ಮರಿಗಳನ್ನು ಹಿಡಿಯುವುದಮು ದ್ನು ತಪ್ತಿಸಿ ಮತ್ತ ಸಂಪತ್ತನ್ನು ರಕ್ಷಿಸಲು ಮೀನುಗಾರರಿಗೆ ಕಾಡ್‌ ಎಂಡ್‌ಪಲ್ಲಿ 
35 ಎಂಎಂ ಸ್ಟೇ €ರ್‌ ಮೆಶ್‌ ಬಲೆಗಳನ್ನು ಉಚಿತವಾಗಿ ನೀಡಲು ಉವ್ಸೇಶಿಸಲಾಗಿದೆ. ಈ ಯೋಜನೆಯ ಘಟಕ 


ವೆಚ್ಚ ಗರಿಷ್ಠ ರೂ.10.000 ಗಳಾಗಿದ್ದು, ಶೇ.100 ರಷ್ಟು ಸಹಾಯಧನ ನೀಡಲು ಅವಕಾಶ ಮಾಡಲಾಗುತ್ತಿದೆ. 


ಗಳನ್ನು ಖರೀದಿಸಲು ಅವಕಾಶ ಮಾಡಲಾಗಿದೆ. ಇದರ ಘಟಕ ವೆಚ್ಚ ರೂ.10.000/- ಗಳಾಗಿದ್ದು, ಶೇ.100 


ಈ ಯೋಜನೆಯಡಿ: ಮಂಜುಗಡೆ ಘಟಕಗಳು ಉಪಯೋಗಿಸಿದ ವಿದಮತ್‌ ಮೇಲೆ ಪ್ರಕಿ ಯೂನಿಟ್‌ಗೆ ರೂ.1.75 


ಸಹಾಯಧನ ನೀಡಲಾಗುತ್ತಿದೆ. 


8. ಮೀನುಗಾರರ ಕಲ್ಯಾಣ ಯೋಜನೆಗಳು (ಕೇಂದ್ರ ಪುರಸ್ಮತ ಯೋಜನೆ) 


ಅ) ಕಡಲ ಮೀನುಗಾರರಿಗೆ ಉಳಿತಾಯ ಮತ್ತು ಪರಿಹಾರ ಯೋಜನೆ 
ಉಳಿತಾಯ ಹಾಗೂ ಪರಿಹಾರ ಯೋಜನೆಯಡಿ ಕರಾವಳಿ ಮೀಮಗಾರರಿಂದ . ರೂ.1500/- ಗಳನ್ನು 
ಮೀನುಗಾರಿಕೆ ಅವಧಿಯಲ್ಲಿ ವಸೂಲಿ ಮಾಡಿ ಈ ಮೊತ್ತ ಕೇಂದ್ರ ಸರ್ಕಾರ ರೂ.1500/- ಮತ್ತು ರಾಜ್ಯ ಸರ್ಕಾರ 
ರೂ.1500/- ಸೇರಿಸಿ ಹೀಗೆ ಒಟ್ಟು ರೂ.4500/- ಗಳನ್ನು ಮೀನುಗಾರಿಕೆ ಇಲ್ಲದ 3 ತಿಂಗ 


ರೂ.1500 ರಂತೆ ಪ್ರತಿ ಮೀನುಗಾರರಿಗೆ ನೀಡಲಾಗುತ್ತಿದೆ. 


ಬಿ 


ಆ) ಸಾಮೂಹಿಕ ವಿಮಾ ಯೋಜನೆ; ' 
ರಾಜ್ಯದ 2.04 ಲಕ್ಷ: ಮೀನುಗಾರರಿಗೆ ಗುಂಪು ವಿಮಾ ಸೌಲಭ್ಯ ಒದಗಿಸಲು ರಾಜ್ಯದ ವಿಮಾ ಕೆಂತನ್ನು 
ಪಾವತಿಸಲು ಅನುದಾನ ಒದಗಿಸಲಾಗಿದೆ: ಈ ಯೋಜನೆಯಡಿ ವಿಮಾ ಸೌಲಭ್ಯವನ್ನು ಮೀನುಗಾರಿಕೆಯಲ್ಲಿ 
ತೊಡಗಿರುವಾಗ ನೈಸರ್ಗಿಕ ವಿಕೋಪಗಳಿಂದ ಮರಣ ಹೊಂದಿದ ಮೀನುಗಾರರ ಅವಲಂಬಿತರಿಗೆ ಹಾಗೂ ಶಾಶ್ರತ 
ಅಂಗವಿಕಲರಾದ ಮೀನುಗಾರರಿಗೆ "ರೂ.200,000/- ಗಳ ಪರಿಹಾರ ಮತು ಭಾಗಶಃ  ಅಂಗವಕಲರಾದನರಗ 
ರೂ.100,000 ಗಳ ಪರಿಹಾರ ನೀಡಲಾಗುವುದು, ವಿಮಾ ಕಂತಿನ ಹ 
ಮೀನುಗಾರರ ಸಹಕಾರ ಸಂಘಗಳ ರಾಷ್ಟ್ರೀಯ ಮಂಡಳಿ. ದೆಹಲಿಗೆ ಬಿಡುಗಡೆ ಮಾಡಲಾಗುತಿದೆ 


[C 


bo 


9, ವಾಣಿಜ್ಯ ಬ್ಯಾಂಕುಗಳಿಗೆ ಬಡ್ಡಿ ವ್ಯತ್ಯಾಸವನ್ನು ತುಂಬಿಕೊಡುವುದು 


ಮೀನುಗಾರರು ಮೀನುಗಾರಿಕೆ ಚಟುವಟಿಕೆಗಳಿಗೆ ವಾಣಿಜ್ಯ ಬ್ಯಾಂಕುಗಳಿಂದ ಅಲ್ಲಾವೆಥಿ ಸಾಲ ತೆಗೆದುಕೊಂಡು 
ಕೈಗೊಳ್ಳಲು ಅನುಕೂಲವಾಗುವಂತೆ ವ್ಯತ್ಯಾಸದ. ಬಡ್ಡಿಯನ್ನು ತುಂಬಿಕೊಡಲು ಈ ಯೋಜನೆಯಡಿ ಅವಕಾಶ 
ಕಲ್ಪಿಸಲಾಗಿದೆ. ಮೀನುಗಾರರು ರೂ.50,000 ಗಳ ವರೆಗೆ ಸಾಲ ಪಡೆಯಲು ಅವಕಾಶವಿರುತ್ತದೆ. 


ಮೀನುಗಾರಿಕೆ ಚಟುವಟಿಕೆಗಳನ್ನು ಕೈಗೊಳ್ಳಲು ಮಹಿಳಾ ಮೀನುಗಾರರಿಗೆ 50.000 ರೂ.ಗಳವರೆಗೆ ಶೇ.2ರ ಬಡ್ಡಿ 
ದರದಲ್ಲಿ ವಾಣಿಜ್ಯ / ಗ್ರಾಮೀಣ ಪ್ರಾದೇಶಿಕ ಬ್ಯಾಂಕ್‌ಗಳಿಂದ ನೀಡುತ್ತಿರುವ ಸಾಲವನ್ನು 2018-19ನೇ ಸಾಲಿನಿಂದ 
ಶೂಸ್ಯ ಬಡ್ಡಿ ದರದಲ್ಲಿ ನೀಡಲು ಪ್ರಸ್ತಾವಿಸಲಾಗಿದೆ. | 

10. ಮೀನುಗಾರಿಕೆ ಕೂಡು ರಸ್ತೆಗಳ ನಿರ್ವಹಣೆ 


ಠಾಜ್ಯದ ' ಕರಾವಳಿಯ: ಮೂರು ಜಿಲ್ಲೆಗಳಲ್ಲಿ: ಒಟ್ಟು 35513 ಕಿಮೀ" ಉದ್ದದ" 218" ಮೀನುಗಾರಿಕೆ ಕೊಂಡಿ 
ರಸೆಗಳಿರುತ್ತವೆ. ಮಳೆ ಹಾಗೂ ಮೀನು ಸಾಗಾಣಿಕೆಯಿಂದ ಈ ಮೀನುಗಾರಿಕೆ ಕೊಂಡಿ ರಸೆಗಳು ಹಾಳಾಗುತ್ತದೆ. 
ಇವುಗಳ ದುರಸ್ತಿ ಹಾಗೂ ನಿರ್ವಹಣೆಯನ್ನು ಕೈಗೊಳ್ಳಲಾಗುತ್ತಿದೆ. 


1. ಗಿರಿ ಜನ ಉಪ ಯೋಜನೆ 
ಈ ಯೋಜನೆಯಡಿ ಪರಿಶಿಷ್ಠ ಪಂಗಡದ ಮೀನುಗಾರರಿಗೆ ಅಮಕೂಲವಾಗುವಂತೆ ಸಂಚಾರಿ/ ರೀಟೇಲ್‌ ಮೀನು 
ಖಾದ್ಯಗಳ ಕ್ಯಾಂಟೀನ್‌/ ತಾಜಾ ಮೀನು ಮಾರಾಟ ಮಳಿಗೆ ಸ್ಥಾಪಿಸಲು` ಸಹಾಯ (ಘಟಕ ವೆಚ್ಚ ರೂ.10.00 
ಲಕ್ಷ ; ಸಹಾಯಧನ : ಶೇ.70 ರಷ್ಟು ಗರಿಷ್ಕ್ಠ ರೂ.7.00 ಲಕ್ಷ) ನೆರವು ನೀಡಲಾಗುತ್ತಿದೆ. 


' 12. ಮೀನುಗಾರಿಕೆ ಬಂದರುಗಳು ಮತ್ತು ಇಳಿದಾಣ ಕೇಂದ್ರಗಳ ಅಭಿವ ವೃದ್ಧಿ- ಬಂಡವಾಳ ಹೂಡಿಕೆಗಳು 

ಸದರಿ ಯೋಜನೆಗಳಯಡಿ ಮೀನುಗಾರಿಕೆ ಬಂದರುಗಳು ಮತ್ತು ಇಳಿದಾಣ ಕೇಂದ್ರಗಳಲ್ಲಿ ಮೀನುಗಾರಿಕೆ 
ದೋಣಿಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗಲು ಹೂಳೆತ್ತಲು ಮತ್ತು ಮೀಮಗಾರಿಕೆ ಬಂದರುಗಳ, 
ಇಳಿದಾಣ ಕೇಂದ್ರಗಳ ನಿರ್ಮಾಣ ಹಾಗೂ ನವೀಕರಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮುಂದುವರೆದು ನಬಾರ್ಡ್‌ 
ನೆರವಿನೊಂದಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೀನುಗಾರಿಕೆ ರಸ್ತೆ. ಸೇತುವೆ ಮತ್ತು ಜೆಟ್ಟಗಳ ನಿರ್ಮಾಣ. ಶುಚಿಯಾದ 
ಮೀನುಮಾರುಕಟ್ಟೆಗಳ ನಿರ್ಮಾಣ, ಮೀನು ಮರಿ ಉತಾದನಾ ಕೇಂದ್ರಗಳ ಅಧುನೀಕರಣ ಕಾಮಗಾರಿಗಳನ್ನು 
ತೆಗೆದುಕೊಳ್ಳಲು "- ಅವಕಾಶ ಕಲಿಸಲಾಗಿದೆ. ಸರ್ಕಾರದಿಂದ ಮಂಜೂರಾದ ಕಾಮಗಾರಿಗಳನ್ನು 
ಅನುಷ್ಠಾನಮಾಡಲಾಗುತ್ತಿದೆ. 


ತ 


ಜಿಲ್ಲಾ ಪಂಚಾಯತ್‌ ಯೋಜನೆಗಳು 
. ಮೀನುಗಾರಿಕೆ ಕಟ್ಟಡಗಳು ಮತ್ತು ಸೌಲಭ್ಯಗಳ ನಿರ್ಮಾಣ ಮತ್ತು ನಿರ್ವಹಣೆ 


ಈ ಲೆಕ್ಕ ಶೀರ್ಷಿಕೆಯಡಿ ಕಛೇರಿ ಕಟ್ಟಡಗಳ ನಿರ್ಮಾಣ ಮತ್ತು ನಿರ್ವಹಣೆ. ಮೀನು ಮರಿ ಉತ್ಪಾದನಾ ಕೇಂದ್ರಗಳ 
ಮತ್ತು ತಾಲ್ಲೂಕು ಮಟ್ಟದ ನರ್ಸರಿಗಳ ದುರಸ್ಲಿ ಮತ್ತು-ಸು ಸುದಾರಣೆ. ಕರಾವಳಿ ಜಿಲ್ಲೆಗಳಲ್ಲಿ ಮೀನುಗಾರಿಕೆ ಜೆಟ್ಟಿಗಳೆ. 
ಇಳಿದಾಣ ಕೇಂದ್ರಗಳ. ಹರಾಜು ಪ್ರಾಂಗಣಗಳ ನಿರ್ಮಾಣ ಮತ್ತು ನಿರ್ವಹಣೆ. ಕಾರವಾರ. ಹಾಸನ, ಬೆಳೆಗಾವಿ. : 


ಕಲಬುರ್ಗಿ. ದಕ್ಷಿಣ ಕನ್ನಡ. ಬೀದರ್‌. ಕೋಲಾರ, ಕೊಡಗು ಮತ್ತು ವಿಜಯಪುರ ಜಿಲ್ಲೆಗಳ ಮತ್ಸಾಾಲಯಗಳ 
ನಿರ್ವಹಣೆ ವೆಚ್ಚ ಮತ್ತು ಇತರ ಸಾಮಗಿಗಳ ಖರೀದಿಗೆ ಅನುದಾನವನ್ನು ಒದಗಿಸಲಾಗುತ್ತಿದೆ.. 


. ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗಾಗಿ ಸಹಾಯ 


ಈ ಯೋಜನೆಯಡಿ ಜೌಗು ಹಾಗೂ: ಬೌಳು ಪ್ರದೇಶಗಳಲ್ಲಿ ಒಂದು ಎಕರೆ ಮೀನು ಕೃಷಿ ಕೊಳ ನಿರ್ಮಿಸಲು ಪ್ರಿ 
ಎಕರೆ ಮೀನು ಕೃಷಿ ಕೊಳ ನಿರ್ಮಾಣ ಹಾಗೂ ಮೊದಲ ವರ್ಷದ ಆಪರ್ತಕ ವೆಚ್ಚದ ಶೇಕಡ 25 ರಷ್ಟು ಅಂದರೆ 
ಗರಿಷ್ಠ ರೂ.30.000/- ಸಹಾಯಧನವಾಗಿ ನೀಡಲಾಗುತ್ತದೆ. ಒಂದು ಎಕರೆ ಸ್ಪಂತ ಜಮೀನಿನಲ್ಲಿ ಮೀನುಕ್ಕಷಿ 
ಕೊಳವನ್ನು ನಿರ್ಮಾಣ ಮಾಡಿ ಮೀನುಗಾರಿಕೆಯನ್ನು ತೆಗೆದುಕೊಳ್ಳಲು . ಖಾಸಗಿ ವೃತ್ತಿಗಳಿಗೆ ರೂ.10.000.00 ಗಳ 
ಸಹ್‌ಯಧನವಾಗಿ ನೀಡಲಾಗುತ್ತದೆ. ಅಲ್ಲದೆ, ಹುಲ್ಲಗೆಂಡೆ ಮೀನುಮರಿಗಳೆನ್ನು ಕೆರೆಗಳಲ್ಲಿ ಬಿತ್ತನೆ ಮಾಡಿದ 
ಕೃಷಿಕರಿಗೆ ಶೇಕಡ 50 ರಷ್ಟು ಗರಿಷ್ಟ ರೂ.5000 ಗಳಿಗೆ ಮೀರದಂತೆ ಸಹಾಯಧನವನ್ನು ನೀಡಲಾಗುವುದು 
ಹಾಗೂ ಬಾವಿ' ಮತ್ತು ನೀರಾವರಿ ಹೊಂಡಗಳಲ್ಲಿ ಮೀನು ಕೃಷಿಗಾಗಿ 250 ಸಾಮಾನ್ಯ ಗೆಂಡೆ ಮರಿಗಳನ್ನು 
ಉಚಿತವಾಗಿ ಸರಬರಾಜು ಮಾಡಿ ಮೀನು ಕೃಷಿಯನ್ನು ಹ್ರೋತ್ತಾಹಿಸಲಾಗುತ್ತಿದೆ. 


. ಮೀನು ಮಾರುಕಟ್ಟೆಗಳ ನಿರ್ಮಾಣ ಮತ್ತು ಮೀನು ಮಾರಾಟಕ್ಕೆ ಸಹಾ ಸಹಾಯ: 


ಮೀನುಗಾರರು ಮೀನನ್ನು 'ತಾಜಾ-"ಹಾಗೂ ಆರೋಗ್ಯಕರ ಸ್ಥಿತಿಯಲ್ಲಿ ಮಾರಾಟ ಮಾಡಲು ಅನುಕೂಲವಾಗುವಂತೆ 
ಶಾಖ ನಿರೋಧಕ ಪೆಟ್ಟಿಗೆ ಮತ್ತು ಸೈಕಲ್ಲುಗಳನ್ನು ಏರೀದಿಸಲು ಪ್ರಶಿಶತ 50ರ. ನೆರವಿನೊಂದಿಗೆ ಗರಿಷ್ಟ ರೂ.2000 
ಸಹಾಯ ಧನವನ್ನು ಹಾಗೂ' ಬ್ವಚಕ್ರ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆ ಖ ಖರೀದಿಸಲು ಶೇ.25 ರಷ್ಟು 
ಗರಿಷ್ಟ ರೂ10000/- ಗಳ ಸಹಾಯಧನವನ್ನು ನೀಡಲಾಗುತಿದೆ.. 


ಇಳಿದಾಣ ಕೇಂದ್ರಗಳಿಂದ ತಾಜಾ ಮೀನನ್ನು ಆರೋಗ್ಯಕರ ರೀತಿಯಲ್ಲಿ ಮಾರಾಟ ಸ್ಥಳಗಳಿಗೆ ತ್ವರಿತ' 
ಸಾಗಾಣಿಕೆಗಾಗಿ ಮೀನುಗಾರರಿಗೆ ವಾಹನವನ್ನು ಖರೀದಿಸಲು ಆರ್ಥಿಕ ನೆರವನ್ನು ನೀಡುವ ಉದ್ದೇಶದಿಂದ 
"ಮತ್ತ್ಯವಾಹಿನಿ” ಯೋಜನೆಯನ್ನು ಹಮ್ಮಿ ೊಳ್ಳಲಾಗಿದೆ. ತ್ರಿಚಕ್ರ ಟೆಂಪೋ ರಿಕ್ಷಾವನ್ನು ಖರೀದಿಸಲು ಶೇ.25 ರಷ್ಟು 
ಗರಿಷ್ಠ ರೂ.30.000 ಗಳೆ ಸಹಾಯಧನವನ್ನು ಹಾಗೂ ನಾಲ್ಕು ಚಕ್ತದ ವಾಹನ ಖರೀದಿಸಲು ಶೇ.25 ರಷ್ಟು ಗರಿ ಷ್ಠ 
ರೂ.35.000 ಗಳೆ ಸಹಾಯಧನವನ್ನು ಮೂರು ಅಥವಾ ನಾಲ್ಕು ಫಲಾನುಭವಿಗಳ ಒಂದು ಗುಂಪಿಗೆ 


ನೀಡಲಾಗುತ್ತಿದೆ. 


4. ಪ್ರದರ್ಶನ ಮತ್ತು ತರಬೇತಿ 


ಮೀನು ಕೃಷಿಯ ಹಿತದೃಷ್ಟಿಯಿಂದ ' ಸಾರ್ವಜನಿಕರ ಮಾಹಿತಿಗಾಗಿ ಜಿಲ್ಲಾ ಹಾಗೂ ತಾಲನ್ಲಿಕು ಮಟ್ಟದಲ್ಲಿ 
ನಡೆಯುವ ವಸ್ತು ಪ್ರದರ್ಶನದಲ್ಲಿ ಮೀನುಗಾರಿಕಾ ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಪ್ರದರ್ಶಿಸಲಾಗುವುದು. 
ಹಾಗೂ ಆಸಕ್ತಿ ಹೊಂದಿದ ಕೃಷಿಕರಿಗೆ ಮೀನು ಕೃಷಿಯ ಬಗ್ಗೆ ತರಬೇತಿ ನೀಡುವುದು.. ಮತ್ತ್ಯಪಾಲನೆ. ಮತ್ತು 
"ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ, 


ಈ ಯೋಜನೆಗಳಲ್ಲದೆ ಮೀನುಗಾರಿಕೆ ಇಲಾಖೆಯಿಂದ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಅನುಪ್ಠಾನಗೊಳಿಸಲಾಗುತ್ತಿದೆ. 


° ರಾಷ್ಟ್ರೀ €ಯ ಕೃಷಿ ವಿಕಾಸ ಯೋಜನೆ: 
ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಮೀನು ಮರಿ ಉತಾದನಾ ಕೇಂದ್ರಗಳ ಮತ್ತು ಇತರೆ ಮೂಲಭೂತ 


ಸೌಲಭ್ಯಗಳ ಉನ್ನತೀಕರಣ, ಮೀನುಗಾರಿಕೆ ಸಲಕರಣೆ ಕಿಟ್‌ ವಿತರಣೆ. 'ಫೈಬರ್‌ ಗ್ಲಾಸ್‌ ಹರಿಗೋಲು ವಿತರಣೆ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 


* ಕೆರೆಗಳ. ಅಭಿವೃದ್ಧಿ: ವ 
ರಾಜ್ಯದಲ್ಲಿರುವ ಒಳನಾಡು ಜಲಸಂಪನ್ಮೂಲಗಳನ್ನು ಅಭಿವೃದ್ಧಿ ಪಡಿಸಲು ಹೊಸ ಗುತ್ತಿಗೆ ನಿಯಮಾವಳಿಗಳನ್ನು 
ರೂಪಿಸಿದ್ದು, ಈ ನಿಯಮಾವಳಿ ಪ್ರಕಾರ ಈ ಜಲಿಸಂಪನ್ಮೂಿಗಳ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು 
ಪಡೆಯಲು ನೋಂದಾಯಿಸಲ್ಪಟ್ಟ ಮೀನುಗಾರರ ಸಹಕಾರ ಸಂಘಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಗುತ್ತಿಗೆಗೆ 
, ಕೋರದ ಕೆರೆಗಳನ್ನು ಸಾರ್ವಜನಿಕವಾಗಿ ಟೆಂಡರ್‌ ಕ೦ ಹರಾಜು" ಮೂಲಕ ಏಲೇವಾರಿ ಮಾಡಿ 
ಅಭಿವೃದ್ಧಿಪಡಿಸಲಾಗುವುದು. ಕೆರೆಗಳ ಶೇ.50ರ' ಜಲ ವಿಸ್ತೀರ್ಣವನ್ನು ಗಣನೆಗೆ ತೆಗೆದುಕೊಂಡು ಪ್ರತಿ ಹೆಕ್ಟೇರ್‌ ಜಲ 
ವಿಸ್ತೀರ್ಣಕ್ಕೆ ರೂ.300/- ರಂತೆ ಹಾಗೂ ಹಿಂದಿನ 3 ವರ್ಷಗಳ ಸರಾಸರಿ ಗುತ್ತಿಗೆ ಮೊತ್ತ. ಇವುಗಳಲ್ಲಿ ಯಾವುದು 
ಹೆಚ್ಚೂ ಮೊತ್ತವನ್ನು ಗುತ್ತಿಗೆ ಮೊತ್ತವಾಗಿ ನಿಗದಿಪಡಿಸಿ ಗರಿಷ್ಠ 5 ವರ್ಷಗಳ ಅವಧಿಗೆ ಮೀನುಕೃಷಿಗೆ 


ನೀಡಲಾಗುತ್ತಿದೆ. 


ಮಾನೆ ಅಧಾ ಹೆಂವೈತ್‌ ಸಿನಿ 


ಲಲಂದೆಲೀಈುನಾಲಖಲಡೆರಾದವದಿ) ನವರ 


€ ೪೨.ಹೆ.ಇರೆಲಹುಸುದ್‌ (ಅದಾನಹಔಿ 
ಪೈ ುಜುಎನ ಹೆಜ್ಜೆ ಸೊ: 1212ರ. 


. “ಒಳನಾಡು ಮೀನು ಕೃಷಿಗೆ .ಪ್ರೋತ್ಸಾಹ: ರಾಜ್ಯದ ಜಲ: ಪ್ರದೇಶದಲ್ಲಿ ಪ್ರತಿ ಹೆಕ್ಟೇರ್‌ ಉಪೆಯುಕ್ತತಾ ಜಲವಿಸ್ಲೀರ್ಣಕ್ಕೆ 


 ರೂ.25,000 ಗಳ ಸಹಾಯಧನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. 


ಅನುಬಂಧ-02 


ಕರಾವಳಿ ಜಿಲ್ಲೆಗಳಲ್ಲಿ ಮೀನು ಉತ್ಪಾದನೆ ಹೆಚ್ಚಿಸುವುದಕ್ಕೆ ಸರ್ಕಾರದಿಂದ ಕೈಗೊಂಡ ಕ್ರಮಗಳ ವಿವರ 


ಮೀನು ಉತ್ಪಾದನೆಯನ್ನು ಹೆಚ್ಚಿಸಲು ಈ ಕೆಳಕಂಡ ಯೋಜನೆಗಳನ್ನು ಕರಾವಳಿ ಜಿಲ್ಲೆಗಳಲ್ಲಿ ಕೈಗೋಳ್ಡಲಾಗಿದೆ. 


“ಮತ್ತ್ಯ ಕೃಷಿ ಆಶಾ ಕಿರಣ” ಯೋಜನೆಯಡಿ ಕೆರೆಗಳಲ್ಲಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸಲು ಹಾಗೂ ಮೀನು ಕೃಷಿಗೆ 
ಉತ್ತೇಜನ ನೀಡಲು, ಪ್ರತಿ ಹೆಕ್ಟೇರ್‌ಗೆ 4,000 ಬಲಿತ ಮೀನು ಮರಿಗಳನ್ನು ಹಾಗೂ 02 ಟನ್‌ ಕೃತಕ ಆಹಾರವನ್ನು 
ಖರೀದಿಸಲು ಘಟಕ ವೆಚ್ಚದ ಶೇ.50 ರಷ್ಟು ಹಾಗೂ ಗರಿಷ್ಠ 27.000 ರೂ.ಗಳನ್ನು ನೀಡಲಾಗುತ್ತಿದೆ. 

2000 ಬಲಿತ ಬಿತ್ತನೆ ಮೀನುಮರಿಗಳನ್ನು ಮೀನುಗಾರರ ಸಹಕಾರ ಸಂಘಗಳ ಮುಖಾಂತರ ಉಚಿತವಾಗಿ ಬಿತ್ತಪೆ 
ಮಾಡಿ ಒಳನಾಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸಲು “ಒಳನಾಡು ಮೀನು ಕೃಷಿಗೆ ಪ್ರೋತ್ಲಾಹ” ಯೋಜನೆಯಡಿ 
ಮರಿಗಳನ್ನು ಬಿತ್ತನೆ ಮಾಡಲಾಗುತ್ತಿದೆ. . 


ಮೀನು ಮರಿ ಖರೀದಿಗೆ ಸಹಾಯಧನ ಯೋಜನೆ: ಸರ್ಕಾರ ಸ್ಥಾಮ್ಮದ ಉತ್ಪಾದನಾ ಮತ್ತು ಪಾಲನಾ ಕೆಂದ್ರಗಳಿಂದ 
ಖರೀದಿಸಿದ ಎಲ್ಲಾ ತಳಿಗಳ ಮೀನುಮರಿ ಬೆಲೆಯ ಶೇ.50 ರಷ್ಟು ಅಂದರೆ ವ್ಯಕ್ತಿಗತ ಗರಿಷ್ಠ ರೂನ000/- ಹಾಗೂ 
ಸಂಘ ಸಂಸ್ಥೆಗಳಿಗೆ ಗರಿಷ್ಠ ರೂ.20,000/- ಕ್ಕೆ ಮಿತಿಗೊಳಪಟ್ಟು ಸಹಾಯಧನವನ್ನು ನೀಡಲಾಗುವುದು. ಮೀನುಗಾರಿಕೆ 
ಇಲಾಖೆಯಿಂದ ನೋಂದಾಯಿಸಿಕೊಂಡು ಸ್ಥಂತ ಕೊಳಗಳಲ್ಲಿ ಮೀನು ಮರಿ ಪಾಲನೆ ಕೈಗೊಳ್ಳಲು ಮೀನು ಕೃಷಿಕರಿಗೆ 
ಪ್ರತಿ ಹೆಕ್ಟೇರ್‌ ಜಲವಿಸ್ತೀರ್ಣಕ್ಕೆ 50 ಲಕ್ಷ ಸ್ತಾನ್‌ ಅಥವಾ 10 ಲಕ್ಷ ಫ್ರೈ ಖರೀದಿಸಲು. ಶೇ.50 ರಷ್ಟು ಗರಿಷ್ಠ 


. ಸಿಗಡಿ ಮತ್ತು ಹಿನ್ನೀರು ಮೀನು ಕೃಷಿಗೆ ಪ್ರೋತ್ಸಾಹ: ರಾಜ್ಯದಲ್ಲಿ ಲಭ್ಯವಿರುವ ಒಳನಾಡು ಹಾಗೂ ಹಿನ್ನೀರು 


$ 
ಜಲಸೆಂಪನ್ಮೂಲಗಳಲ್ಲಿ ಸಿಗಡಿ ಮತ್ತು ಹಿನ್ನೀರು ಮೀನು ಕೃಷಿಯನ್ನು ಪ್ರೋತ್ಸಾಹಿಸಲು ಪ್ರತಿ ಹೆಕ್ಟೇರ್‌ ವಿಸ್ತೀರ್ಣಕ್ಕೆ ! 


ಲಕ್ಷ ರೂ.ಗಳ ಘಟಕ ವೆಚ್ಚಕ್ಕೆ ಶೇ.50 ರಷ್ಟು ಸಹಾಯಧನ ನೀಡಲಾಗುತ್ತಿದೆ. 


[ef 


ಜಲಾಶಯಗಳಲ್ಲಿ ಮೀನು ಮರಿ ಬಿತ್ತನೆ: ರಾಜ್ಯದ ಆಯ್ದ ಜಲಾಶಯಗಳಲ್ಲಿ ಬೆರಳುದ್ದದ ಮೀನು ಮರಿ (Advanced 
ಕ್ಲೆ 


[23 ಬ 
fingerlings) ಬಿತ್ತನೆ ಮಾಡುವ ಮೂಲಕ ಮೀನುಗಾರಿಕೆ ಅಭಿವೃದ್ಧಿ ಕೈಗೊಳ್ಳುಲಾಗುತ್ತಿದೆ. ಅಗತ್ಯವಾದ ಬೆರಳುದ್ದದ 


ಮೀನುಮರಿಗಳನ್ನು ನೊಂದಾಯಿತ ಮೀನುಮರಿ ಸಾಕಾಣಿಕೆದಾರರಿಂದ ಸರ್ಕಾರವು ನಿಗದಿಪಡಿಸಿದ ದರದಲ್ಲಿ 
ಖರೀದಿಸಲಾಗುತ್ತಿದೆ. 


. ನೀಲಿ ಕ್ರಾಂತಿ /PMMSY ಮೀನುಗಾರಿಕೆ ಸಮಗ್ರ ಅಭಿವೃದ್ಧಿ ಮತ್ತು ನಿರ್ವಹಣೆ (ಕೇಂದ್ರ ಪುರಸ್ನತ ಯೋಜನೆ) 


ಸ 
ಕೇಂದ್ರ ಸರ್ಕಾರದ ಸದರಿ ಯೋಜನೆಯಡಿ ಒಳನಾಡು ಮೀನುಗಾರಿಕೆ ಮತ್ತು ಜಲಕ್ಕೃಷಿ ಅಭಿವೃದ್ಧಿ, ಅಲಂಕಾರಿಕಾ 
ಮತ್ತು ಮನರಂಜನಾ ಮೀನುಗಾರಿಕೆ ಅಭಿವೃದ್ಧಿ. ಪೆಂಜರ ಕೃಷಿ. ಪೆನ್‌ ಮೀನು ಕೃಷಿ. “RAS ಹಾಗೂ Biofloc 
ನಂತಹ ನೂತನ ತಂತ್ರಜ್ಞಾವಗಳನ್ನ ಅಳವಡಿಸಿರುವ ಫಲಾನುಭವಿಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. 


ಸಾಂಪ್ರದಾಯಕ ದೋಣಿಗಳಿಗೆ ಸೀಮೆಎಣ್ಣೆ ಸರಬರಾಜು: 
ಸಾಂಪ್ರದಾಯಿಕ ದೋಣಿಗಳಿಗೆ ಪಡಿತರ ದರದಲ್ಲಿ -300 ಲೀಟರ್‌ ಸೀಮೆ ಏಣ್ಣೆಯನ್ನು ಸರಬರಾಜು ಮಾಡಲು 
ಅವಕಾಶ ಕಲ್ಪಿಸಲಾಗಿದೆ. k 


ಮೀನುಗಾರಿಕೆ ದೋಣಿಗಳಿಗೆ ಡೀಸಲ್‌ ಮಾರಾಟ ತೆರಿಗೆ ಮರುಪಾವತಿ 


2021-22ನೇ ಸಾಲಿನಿಂದ ಯಾಂತ್ರೀಕೃತ ದೋಣಿಗಳಿಗೆ 15 ಲಕ್ಷ ಕಿಲೋಲೀಟರ್‌ ಡೀಸೆಲ್‌ ಡೆಲಿವರಿ 
ಪಾಯಿಂಟ್‌ನ್‌ _ಯೇ ಕರರಹಿತ ದರದಲ್ಲಿ ವಿತರಿಸುವುದು ಈ ಯೋಜನೆಯ ಉಬ್ಬೇಶವಾಗಿದೆ. 


ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ವಿತರಣ 


ಕರಾವಳಿ ಮತ್ತು ಒಳನಾಡಿನಲ್ಲಿ ಸಾಂಪ್ರದಾಯಿಕ ಮೀನುಗಾರರಿಗೆ ಮೀನು ಹಿಡುವಳಿಗೆ ಬೇಕಾದ ಬಲೆ, ಫೈಬರ್‌ಗ್ಲಾಸ್‌ 
ಹರಿಗೋಲು ಹಾಗೂ' ಎರಡು ಹುಟ್ಟುಗಳನ್ನು ಮತ್ತು ಪೂರಕ ಸಾಮಗ್ರಿಗಳನ್ನು ಕಿಟ್‌ ರೂಪದಲ್ಲಿ ಖರೀದಿಸಲು 
ಅವಕಾಶ ಮಾಡಲಾಗಿದೆ. ಈ ಯೋಜನೆಯ ಘಟಕ ಮೆಚ್ಚ ಗರಿಷ್ಠ ರೂ.10,000 ಗಳಾಗಿದ್ದು. ಶೇ.100 ರಷ್ಟು 
ಸಹಾಯಧನ ನೀಡಲು ಅವಕಾಶ ಮಾಡಲ ಗಾಗುತ್ತಿದೆ. ಮೀನು ರಿಗಳನ್ನು ಹಿಡಿಯುವುದನ್ನು ತಪ್ಪಿಸಿ ಮತ್ತ್ಯ 
ಸಂಪತ್ತನ್ನು ರಕ್ಷಿಸಲು ಮೀ €ಮುಗಾರರಿಗೆ ಕಾಡ್‌ ಎಂಡ್‌ನಲ್ಲಿ 35 ವಿಂಎಂ ಸ್ಪೇರ್‌ ಮೆಶ್‌ ಬಲೆಗಳನ್ನು "ಉಚಿತವಾಗಿ 
ನೀಡಲು ಉದ್ದೇಶಿಸಲಾಗಿದೆ. ಈ ಯೋಜನೆಯ ಘಟಕ ವೆಚ್ಚ ಗರಿಷ್ಠ ರೂ.10,000 ಗಳಾಗಿದ್ದು, ಶೇ.100 ರಷು ಷ್ಟು 
ಸಹಾಯಧನ ನೀಡಲು ಅವಕಾಶ ಮಾಡಲಾಗುತ್ತಿದೆ. 


[2 


. ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗಾಗಿ ಸಹಾಯ - ಜಿಲ್ಲಾ ಪಂಚಾಯತ್‌ ಯೋಜನೆ 


ಈ ಯೋಜನೆಯಡಿ ಜೌಗು ಹಾಗೂ ಜೌಳು ಪ್ರದೇಶಗಳಲ್ಲಿ ಒಂದು' ಎಕರೆ ಮೀನು' ಕೃಷಿ ಕೊಳ ನಿರ್ಮಿಸಲು ಪ್ರಿ 
ಎಕರೆ ಮೀನು ಕೃಷಿ ಕೊಳ ನಿರ್ಮಾಣ ಹಾಗೂ ಮೊದಲ ವರ್ಷದ ಅವರ್ತಕ ವೆಚ್ಚದ ಶೇಕಡ 25 ರಷ್ಟು ಅಂದರೆ 
ಗರಿಷ್ಯ ರೂ.30,000/- ಸಹಾಯಧನವಾಗಿ ನೀಡಲಾಗುತ್ತದೆ. ಒಂದು ಎಕೆರೆ ಸ್ವಂತ ಜಮೀನಿನಲ್ಲಿ ಮೀನುಕ್ಕೃಷಿ 
ಕೊಳವನ್ನು ನಿರ್ಮಾಣ ಮಾಡಿ ಮೀನುಗಾರಿಕೆಯನ್ನು ತೆಗೆದುಕೊಳ್ಳಲು ಖಾಸಗಿ ವ್ಯಕ್ತಿಗಳಿಗೆ ರೂ.10.000.00 ಗಳ 
ಸಹಾಯಧನವಾಗಿ ನೀಡಲಾಗುತ್ತದೆ. ಅಲ್ಲದೆ. ಹುಲ್ಲುಗೆಂಡೆ ಮೀನುಮರಿಗಳನ್ನು ಕೆರೆಗಳಲ್ಲಿ ಬಿತ್ತನೆ ಮಾಡಿದ ಕೃಷಿಕರಿಗೆ 
ಶೇಕಡ 50 ರಷ್ಟು ಗರಿಷ್ಠ ರೂ.5000 ಗಳಿಗೆ ಮೀರದಂತೆ ಸಹಾಯಧನವನ್ನು ನೀಡಲ್‌ ಾಗುವುದು ಹಾಗೂ ಬಾವಿ 
ಮತ್ತು ನೀರಾವರಿ ಹೊಂಡಗಳಲ್ಲಿ ಮೀನು ಕೃಷಿಗಾಗಿ 250 ಸಾಮಾನ್ಯ ಗೆಂಡೆ ಮರಿಗಳನ್ನು ಉಚಿತವಾಗಿ ಸರಬರಾಜು 
ಮಾಡಿ ಮೀನು ಕೃಷಿಯನ್ನು ಪ್ರೋತ್ಲಾಹಿಸಲಾಗುತ್ತಿದೆ. 


k ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ: 


ರಾಷ್ಟ್ರೀಯ. ಕೃಷಿ ವಿಕಾಸ ಯೋಜನೆಯಡಿ ರಾಜ್ಯದ ಆಯ್ದ ಜಲಾಶಯ? ಕೆರೆಗಳು/ ಖಸಗಿ ಕೋಳಲ್ಲಿ ಬೆರಳುದ್ದದ 
ಮೀನು ಮರಿ (Advanced fish fingerings) ಮತ್ತು ಸಿಹಿ ನೀರು ಸೀಗಡಿ ಮರಿ ಬಿತ್ತನೆ ಮಾಡುವ ಮೂಲಕ 
ಮೀನುಗಾರಿಕೆ ಅಭಿವೃದ್ಧಿ ಹಾಗೂ ಮೀನು ಉತ್ಪಾದನೆ ಹೆಚ್ಚಿಸ್ಕಲಾಗುತ್ತಿದೆ. 


. ಕೆರೆಗಳ ಅಭಿವೃದ್ಧಿ ಯೋಜನೆ : 


ರಾಜ್ಯದಲ್ಲಿರುವ ಒಳನಾಡು ಜಲಸಂಪನ್ಮೂಲಗಳನ್ನು ಅಭಿವೃದ್ಧಿ ಪಡಿಸಲು ಹೊಸ ಗುತ್ತಿಗೆ ನಿಯಮಾವಳಿಗಳನ್ನು 
"ರೂಪಿಸಿದ್ದು, ಈ ನಿಯಮಾವಳಿ ಪ್ರಕಾರ ಈ ಜಲಸಂಪನ್ಮೂಲಗಳ ಮೀನು ಪಾಶುವಾರು ' ಹಕ್ಕಿನ ಗುತ್ತಿಗೆಯನ್ನು , 
ಪಡೆಯಲು ನೋಂದಾಯಿಸಲ್ಲಟ್ಟ ಮೀನುಗಾರರ ಸಹಕಾರ ಸಂಘಗಳಿಗೆ ಅವಕಾಶ ಕಲ್ಪಿಸಲಾಗಿದೆ, ಗುತ್ತಿಗೆಗೆ ಕೋರದ 
ಕೆರೆಗಳನ್ನು ಸಾರ್ವಜನಿಕವಾಗಿ ಟೆಂಡರ್‌ ಕಂ ಹರಾಜು ಮೂಲಕ ವಿಲೇವಾರಿ ಮಾಡಿ ಅಭಿವೃದ್ಧಿಪಡಿಸಲಾಗುವುದು. 
ಕೆರಗಳ ಶೇ.50ರ ಜಲ ವಿಸ್ತೀರ್ಣವನ್ನು ಗಣನೆಗೆ ತೆಗೆದುಕೊಂಡು ಪ್ರತಿ ಹೆಕ್ಷೇರ್‌ ಜಲ ವಿಸ್ತೀರ್ಣಕ್ಕೆ ರೂ.300/- ರಂತೆ 
ಹಾಗೂ ಹಿಂದಿನ 3 ವರ್ಷಗಳ ಸರಾಸರಿ ಗುತ್ತಿಗೆ ಮೊತ್ತ. ಇವುಗಳಲ್ಲಿ ಯಾವುದು ಹೆಚ್ಚೂ ಮೊತ್ತವನ್ನು ಗುತ್ತಿಗೆ 


.ಮೊತ್ತವಾಗಿ ನಿಗದಿಪಡಿಸಿ ಗರಿಷ್ಠ 5 ವರ್ಷಗಳ ಆವದಿಗೆ ಮೀನುಕ್ಕಷಿಗೆ ನೀಡಲಾಗುತಿದೆ, ಮೀನುಗಾರಿಕೆ ಪಾಶುವಾರು 


Kr) 


ಹಕ್ಕುಳನ್ನು ಪಡೆದ ಫಲಾನುಭವಿಗಳು ಕೆರೆಗಳಲ್ಲಿ ಮೀನು ಮರಿಗಳನ್ನು ಸರಬರಾಜು ಮಾಡುತ್ತಾರೆ ಮತ್ತು ಆದ್ಧರಿಂದ 
ಈ ಜಲಸಂಪನ್ಮೂಲಗಳ ಮೀನು ಉತ್ಪಾದನೆ ಹೆಚ್ಚಾಗುತ್ತದೆ. 


